ತರ್ನಾಟಕ ವಿಧಾನ ಪರಿಷತ್ತು 


ಚುಕೆ, ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 839 
ಸದಸ್ಯರ ಹೆಸರು ಶ್ರೀ ಬಿ.ಕೆ.ಹರಿಪ್ರಸಾದ್‌ (ವಿಧಾನ ಸಭೆಯಿಂದ 
} ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 20.09.2021 
ಉತ್ತರಿಸುವ ಸಚಿವರು ಮಾನ್ಯ ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು. 
- kK K 
ಪ್ರಶ್ನೆ ಉತ್ತರ 
-ಅ) | ನಿರಂತರ "ಜ್ಯೋತಿ ಯೋಜನೆ ನಿರಂತರ ಜ್ಯೋತಿ ಯೋಜನೆಯು ರಾಜ್ಯದ ಬೆಸ್ಕಾಂ, ಸೆಸ್ಟ್‌, 
ಅಡಿಯಲ್ಲಿ ರಾಜ್ಯದಲ್ಲಿ | ಹೆಸ್ಯಾಂ ಮತ್ತು ಜಿಸ್ಮಾಂ ವ್ಯಾಪ್ತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 


ಆಗಿರುವ ಕಾರ್ಯಪ್ರುಗತಿಯೇನು; 


ಈ ಯೋಜನೆಗೆ ಕೇಂದ್ರ ಸರ್ಕಾರ ; 
1 ನೀಡಿರುವ ಅನುಬಾನವೆಷ್ಟು; 


] ನಿರಂತರ ಜ್ಯೋತಿ ಯೋಜನೆಯನ್ನು ಅನುಷ್ಠಾನಗೊಳಿಸಿರುವುದಿ 


ಪ್ರತ್ಯೇಕ 11 ಕೆವಿ ವಿದ್ಭುತ್‌ ಮಾರ್ಗಗಳನ್ನು ನಿರ್ಮಿಸಿ ಕೃಷಿ ಮತ್ತು 
| ಕೃಷಿಯೇತರ ವಿದ್ಯುತ ಸ್ಮಾವರಗಳನ್ನು ಬೇರ್ಪಡಿಸುವ 
' ಯೋಜನೆಯಾಗಿರುತ್ತದೆ. 

ಸದರಿ ಯೋಜನೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವ 
ಕೃಷಿಯೇತರ ಸ್ಥ್ಮಾವರಗಳಾದ ಗೃಹ ಬಳಕೆ, ವಾಣಿಜ್ಯ/ಕೈೆಗಾರಿಕೆ, 
ಕುಡಿಯುವ ನೀರಿನ ಯೋಜನೆ, ಬೀದಿ ದೀಪ ಇತ್ಯಾದಿ ಇವುಗಳಿಗೆ 24! 
“ಗಂಟೆಗಳ 3 ಫೇಸ್‌ ವಿದ್ಯುತ್‌ ಸರಬರಾಜು ಮಾಡಲಾಗುತ್ತಿದೆ. 


ನಿರಂತರ ಜ್ಯೋತಿ ಯೋಜನೆಯ ಕಾಮಗಾರಿಗಳ ಕಂಪವಿವಾರು ' 
ವಿವರಗಳು ಕೆಳಕಂಡಂತಿವೆ:- 


ನಿರಂತರ ಜ್ಯೋತಿ ನಿರಂತರ ಜ್ಯೋತಿ 
ಕಂಪನಿ ಯೋಜನೆಯಡಿ ಯೋಜನೆಯಡಿ, 
“ಹೆಸರು ಪ್ರಸ್ತಾಪಿಸಿದ . ಪೂರ್ಣಗೊಂಡ 
ಕಾಮಗಾರಿಗಳ ಸಂಖ್ಯೆ ಫೀಡರ್‌ಗಳ ಸಂಖ್ಯೆ 
ಬೆಸ್ಕಾಂ 966 966 
ಸೆಸ್‌ 567 NN 367 
ಹೆಸ್ಕಾಂ ' 558 558 
ಜಿಸ್ಮಾಂ_ | 351 351 


ನಿರಂತರ ಜ್ಯೋತಿ ಯೋಜನೆಗೆ ಕೇಂದ್ರ ಸರ್ಕಾರದಿಂದ 
ಯಾವುದೇ ಅನುದಾನವನ್ನು ನೀಡಿರುವುದಿಲ್ಲ. > 


ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ವ್ಯಾಪ್ಲಿಯಲ್ಲಿ ' 


ಆದಾಗ್ಯೂ, ಕೇ೦ದ್ರ ಸರ್ಕಾರದ ಯೋಜನೆಯಾದ ದೀನ ದಯಾಳ್‌ 
ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆಯಡಿ ಶಿವಮೊಗ್ಗ ಹಾಗೂ 
ಚಿಕ್‌ಮಗಳೂರು ಜಿಲ್ಲೆಗಳ ಗ್ರಾಮೀಣ ಫೀಡರ್‌ ಗಳಲ್ಲಿ ಕೃಷಿ ಹಾಗೂ 
ಕೃಷಿಯೇತರ ಸ್ಥಾವರಗಳನ್ನು ಬೇರ್ಪಡಿಸಲು ಫೀಡರ್‌ 
ಬೇರ್ಪಡಿಸುವಿಕೆ ಕಾಮಗಾರಿಯನ್ನು ಕೈಗೊಳ್ಳಲಾಗಿದ್ದು, ಅವುಗಳ 
ವಿವರಗಳು ಕೆಳಕಂಡಂತಿವೆ: 


ಡಿಡಿಯುಜಿಜಿವೈ | 


ಡಿಡಿಯುಜಿಜಿವೈ ಯೋಜನೆಯಡಿ 
ಯೋಜನೆ ಯಢಿ py 
9 ಪೂರ್ಣಗೊಂಡ 
ಜಿಲ್ಲೆ ಪ್ರಸ್ತಾಪಿಸಿದ ಸಂಖೆ 
ಕಾಮಗಾರಿಗಳ ಕಾಮಗಾರಿಗಳ ಸಂಖ್ಯೆ 
ಸಂಖೆ (ಚಾಲನೆಗೊಳಿಸಿದ 
ಬ ಪೀಡರ್‌ ಗಳು) 
ಶಿವಮೊಗ್ಗ 68 | ,.62 
ಚಿಕ್ಯಮಗಳೂ 56 52 
ರು | \ . 
ಒಟ್ಟಿ 124 114 


ಸದರಿ ಯೋಜನೆಯ ಕಾಮಗಾರಿಗೆ ಸಂಬಂಧಿಸಿದಂತೆ ಒಟ್ಟು 
ರೂ.265.30 ಕೋಟಿ ಮಂಜೂರಾಗಿದ್ದು, ಇದರಲ್ಲಿ ರೂ.159.18 
ಕೋಟಿಗಳು ಕೇಂದ್ರ ಸರ್ಕಾರದ ಅನುದಾನವಾಗಿರುತ್ತದೆ. ಆಗಸ್ಟ್‌ 
21ರ ಅಂತ್ಯಕ್ಸೆ ರೂ.4234 ಕೋಟಿಗಳ ಅನುದಾನವು 
ಬಿಡುಗಡೆಯಾಗಿರುತ್ತದೆ. 


ಆ) 


ಈ. ಯೋಜನೆಯಲ್ಲಿ ಸರ್ಕಾರವು 
ಕೈಗೊಂಡಿರುವ ಒಟ್ಟು 
ಕಾಮಗಾರಿಗಳು ಸಂಖ್ಯೆ ಎಷ್ಟು; 
ಪ್ರಗತಿಯಲ್ಲಿರುವ 


ಕಾಮಗಾರಿಗಳ ಸಂಖ್ಯೆ ಎಷ್ಟು; 


(ಜಿಲ್ಲಾವಾರು 


| ಮಾಹಿತಿ 
ನೀಡುವುದು) 


ನಿರಂತರ .ಜ್ಯೋತಿ ..ಯೋಜನೆ .ಮತ್ತು ದೀನ ದಯಾಳ್‌ 
ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆ (ಡಿಡಿಯುಜಿಜಿವೈ] ಯಡಿ 
ಕೈಗೊಂಡ ಕಾಮಗಾರಿಗಳ ಜಿಲ್ಲಾವಾರು ವಿವರಗಳನ್ನು 
ಅನುಬಂಧದಲ್ಲಿ ಒದಗಿಸಿದೆ. 


! ಇ) 


| ಕಲ್ಲಿಸಲು 


ವಿದ್ಯುತ್‌ ಸಂಪರ್ಕ ಇಲ್ಲದ 
ಕುಟುಂಬಗಳಿಗೆ ಸಂಪರ್ಕ 
ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು; 


"ವಿದ್ಯತ್‌ ಸರಬರಾಜು ಕಂಪನಿಗಳಲ್ಲಿ ಕೇಂದ್ರ ಸರ್ಕಾರದ 
ಯೋಜನೆಗಳಾದ, ದೀನ ದಯಾಳ್‌ ಉಪಾಧ್ಯಾಯ ಗ್ರಾಮ ಜ್ಯೋತಿ 
ಯೋಜನೆ (ಡಿಡಿಯುಜಿಜಿವೈ, ಸೌಬಾಗ್ಯ, ಡಿಡಿಜಿ (Decentralised 
Distributed Generation) ಮತ್ತು ಗ್ರಾಮಸ್ವರಾಜ್‌ ಅಭಿಯಾನ್‌ 
ಯೋಜನೆಗಳಡಿಯಲ್ಲಿ ವಿದ್ಯತ್‌ ಸಂಪರ್ಕವಿಲ್ಲದ ಬಿ.ಪಿ.ಎಲ್‌, 


ಕುಟುಂಬಗಳಿಗೆ ವಿದ್ಯತ್‌ ಸಂಪರ್ಕವನ್ನು ಕಲ್ಪಿಸಲಾಗಿದ್ದು, 
ವಿವರಗಳು ಕೆಳಕಂಡಂತಿವೆ:- 
ಗ್ರಾಮ 
ಕಂಪ ಡಿಡಿಯುಜಿಜಿವೈ ಸೌಭಾಗ್ಯ] ಡಿಡಿಜಿ | ಸೃರಾಜ್‌ 
- } ಅಭಿಯಾನ್‌ 
ಬೆಸ್ಕಾಂ 105,990 - pS - 
ಮೆಸ್ಕಾಲಿ 32,572 5,670 - 
ಸೆಸ್ಕ್‌ 37,534 4138 | 3456 
ಹೆಸ್ಕಾಂ 88,442 80,011 - - 
ಜೆಸ್ಕಾಂ 3802 | 62804 21.513 
|. ಒಟ್ಟು | 268,340 152,623 | 3,456 21.513 


-3- 


ಈ) 


ಯಾವ ಕಾಲಮಿತಿಯೊಳಗೆ 


“ನಗರ ಮತ್ತು ' ಗ್ರಾಮೀಣ 


ಪ್ರದೇಶದಲ್ಲಿನ ಎಲ್ಲಾ ಬಡ 
ಕುಟುಂಬಗಳಿಗೆ ಉಚಿತವಾಗಿ 
ವಿದ್ಯುತ್‌ ಸಂಪರ್ಕವನ್ನು 


1 ಕಲ್ಪಿಸಲಾಗುವುದು; ಇದಕ್ಕಾಗಿ 
ಸರ್ಕಾರದ. ಕೈಗೊಂಡಿರುವ |. ' 


ಕ್ರಮಗಳೇನು? (ಜಿಲ್ಲಾವಾರು 


4. 


ಸಂಪರ್ಕ' ಕೋರಿ ಸಲ್ಲಿಸುವ ಅರ್ಜಿಗಳಿಗೆ ಕರ್ನಾಟಿಕ ವಿದ್ಯು 


ಸಂಪರ್ಕ ಕಲ್ಪಿಸಲಾಗುವುದು. 


ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಹೊಸದಾಗಿ ಭ್‌ 
ಕ್ತಿ 


ನಿಯಂತ್ರಣ ಆಯೋಗ (ಕೆ.ಇ.ಆರ್‌.ಸಿ) ನವಿಯಾಮಾವಳಿಯಂತೆ 
ವಿದ್ಯುತ್‌ ಸರಬರಾಜು, ಕಂಪನಿಗಳು ನಿಯಮಾನುಸಾರ ವಿದ್ಯುತ್‌ 


ಮಾಹಿತಿ ನೀಡುವುದು) 


ಸಂಖ್ಯೆ: ಎನರ್ಜಿ 219 ಇಬಿಎಸ್‌ 2021 


(ವಿ.ಸುವಿಲ್‌' ಸುಮಾರ್‌) 


ಇಂಧನ ಹಾಗೂ ಕನ್ನಡ 
ಮತ್ತು ಸಂಸ್ಕೃತಿ ಸಚಿವರು. 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಬಿ.ಕೆ.ಹರಿಪ್ರಸಾದ್‌ ರವರ ಚುಕೆ, ಗುರುತಿಲ್ಲದ 
ಪ್ರಶ್ನೆ ಸಂಖ್ಯೆ 839ಕ ಅನುಬಂಧ - 


ನಿರಂತರ ಜ್ಯೋತಿ ಯೋಜನೆಯಡಿ ಕೈಗೊಂಡ ಕಾಮಗಾರಿಗಳ ಜಿಲ್ಲಾವಾರು ವಿವರಗಳು:- 


ಕ. | ಜಲ | ನಿರಂತರ ಜ್ಯೋತಿ ಯೋಜನೆಯಡಿ | ನಿರಂತರ ಜ್ಯೋತಿ ಯೋಜನೆಯಧಿ 
ಸಂ. § "| ಪ್ರಸಾಪಿಸಿದ ಕಾಮಗಾರಿಗಳ ಸಂಖೆ; | ಪೂರ್ಣಗೊಂಡ ಫೀಡರ್‌ಗಳ ಸಂಖ್ಯ 
ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ: _ i 
1 | ತುಮಕೂರು 300 300 
2 | ರಾಮನಗರ 102 | 102 _ 
3 | ಬೆಂಗಳೂರು ಗ್ರಾಮಾ೦ತರ - 101 SN EN 
4 | ಕೋಲಾರ 99 99 g 
5 | ಚಿಕ್ಕಬಳ್ಳಾಪುರ 109 109 
6 | ದಾವಣಗೆರೆ 138 138 
7 ಬಿಫಭಗ ; 117 117 
ನ ಒಟ್ಟಿ 966 966 
ಹಾಮಂಡವ; ರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತ 
ಮೈಸೂರು 111 ” 111 
ಚಾಮರಾಜನಗರ 50 50 
ಮಂಡ್ಯ 85 85 
ಹಾಸಿನ: 121 121 
ಒಟ್ಟು 367 367 
ಹುಬ್ಬಳ್ಲಿ ವಿದ್ಯುತ್‌ ಸರಬರಾಜು ಕಂಪನಿ: 31 
“| ಬಾಗಲಕೋಟ .: 82, 82S 
| '|ವಿಜಯಪುರ 4 98 98 
«| ಬೆಳಗಾವಿ p 189°. 189 
: [ಧಾರವಾಡ " 51 51 
| ಗದಗ RE 47. | 47 
ಹಾವೇರಿ ” 91 91 
ಒಟ್ಟಿ 558 558 
ರುಲ್ಮರ್ಗಾ ವಿದ್ಯುತ್‌ ಸರಬರಾಜು ಕಂಪನಿ: 
ಬಳ್ಳಾರಿ 85 85 
ಬೀದರ 59 59 
ಗುಲ್ಬರ್ಗಾ 70 70 
ಕೊಪ್ಪಳ 38 38 
ರಾಯಚೂರು ” 75 KEN A JH 
ಯಾದಗಿರಿ ) 24 ES 
ಒಟ್ಟು 351 351 
ಒಟ್ಟು 2,242 2,242 


ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ: 


ದೀನ ದಯಾಳ್‌ ಉಪಾಧ್ಯಾಯ ಗ್ರಾಮ ಜೋತಿ ಯೋಜನೆಯಡಿ ಕೈಗೊಂಡ ಕಾಮಗಾರಿಗಳು. 


ಮತ್ತು ಪ್ರಗತಿಯಲ್ಲಿರುವ ಕಾಮಗಾರಿಗಳ ಜಿಲ್ಲಾವಾರು ವಿವರಗಳು:- 


ಡಿಡಿಯುಜಿಜಿವೈ ಯೋಜನೆಯಡಿ ಡಿಡಿಯುಜಿಜೆವ್ಯ 
ಜಿಲ್ಲೆ [sa ಪೂರ್ಣಗೊಂಡ ಕಾಮಗಾರಿಗಳ ಯೋಜನೆಯಡಿ 
, ; ಸಾಮಗಾರಿಗಳ ಸಂಖ್ಯೆ ಸ೦ಖ್ಯೆ (ಚಾಲನೆಗೊಳಿಸಿದ ಫೀಡರ್‌ ಪ್ರಗತಿಯಲ್ಲಿರುವ 
\ ಗಳು) ಕಾಮಗಾರಿಗಳ ಸಂಖ್ಯೆ 
ಶಿವಮೊಗ್ಗ ' 68 : 62 6 
ಚಿಕ್ಕಮಗಳೂರು 56 52 4 


ಒಟ್ಟು 


124 


10 


